ಕರ್ನಾಟಕ ವಿಧಾನ ಪ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ | 


232 (209) 


ಲ್ನ 5 
ಸದಸ್ಯರ ಹೆಸರು ಶೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
i 
ಉತ್ತರಿಸುವವರು ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 
ಉತ್ತರಿಸುವ ದಿನಾಂಕ 02.02.2021 
ಕ್ರಸಂ. ಪನ್ನೆ ಉತ್ತರ 
ಅ | ರಾಜ್ಯದಲ್ಲಿ ಕಳೆದ ಮೂರು |, ಕಳಿದ ಮೂರು ವರ್ಷಗಳಲ್ಲಿ ರಾಜ್ಯ ಉನ್ನತ ಮಟ್ಟಿದ ಒಪ್ಪಿಗೆ ನೀಡುವ | 

ವರ್ಷಗಳಲ್ಲಿ ನೊಳದಣಿಯಾದ'| ಸಮಿತಿ: ಹಾಗೂ: ರಾಜ್ಯ ಮಟ್ಟದ ಏಕ ಗವಾಕ್ತಿ ಒಪ್ಪಿಗೆ ನೀಡುವ | 
ಬೃಹತ್‌ ಮತ್ತು ' ಮಧ್ಯಮ|' ಸಮಿತಿಗಳಿಂದ 567 ಯೋಜನೆಗಳಿಗೆ ಅನುಮೋದನೆ . ನೀಡಲಾಗಿದ್ದು. 
ಕೈಗಾರಿಕೆಗಳು ಮತ್ತು ೮| ರೂ ಕೋಟಿ ಬಂಡವಾಳ ಹೂಡಿಕೆಯಾಗಲಿದ್ದು, 339,100 
ನಕ ಹೂಡಲಾದ | ಜ್ವನರಿಗೆ ಉದ್ಯೋಗ ಸಸಿನ 
ಬಂಡವಾಳದ ಪ್ರಮಾಣ ಎಷ್ಟು; 

* ಅವುಗಳಲ್ಲಿ 17 ಯೋಜನೆಗಳು. ಕಾರ್ಯಾರಂಭ ಮಾಡಿದ್ದು ರೂ.4576 
ಕೋಟಿ ಬಂಡವಾಳ ಹೂಡಿಕೆಯಾಗಿದ್ದು. 33,742 ಜನರಿಗೆ ಉದ್ಯೋಗ 
ಒದಗಿರುತ್ತದೆ. | 

* 544 ಯೋಜನೆಗಳು ಅನುಷ್ಠಾನದ ವಿವಿಧ ಹಂತಗಳಲ್ಲಿದ್ದು ಅವುಗಳಲ್ಲಿ 
ರೂ.67,032 ಕೋಟಿ ಬಂಡವಾಳ ಹೂಡಿಕೆಯಾಗಲಿಡೆ. 2,98,595 
ಜನರಿಗೆ ಉದ್ಯೋಗಾವಕಾಶ ಒದಗಲಿದೆ. 

. 
* 6 ಯೋಜನೆಗಳು ಅನುಷ್ಠಾ ನದಿರದ ಹಿಂದೆ ಸರಿದಿರುತ್ತವೆ. 
ಆ ಆ ಮೂಲಕ ಸೃಷ್ಟಿಸಿದ 17 ಯೋಜನೆಗಳು ಕಾರ್ಯಾರಂಭ ಮಾಡಿದ್ದು, ರೂ.4576 ಕೋಟಿ 
ಉದ್ಯೋಗಾವಕಾಶಗಳು ಮತ್ತು | ಬಂಡವಾಳ ಘೂಢಳಂಯಾಗಿದ್ದು, 33, 742 ಜನರಿಗೆ ಉದ್ಯೋ ಗ ಒದಗಿರುತ್ತದೆ. . 
ಆ ಕುರಿತಾದ ಗುರಿ ಮತ್ತು 
ಸಾಧನೆಗಳೇನು; | | 
ಇ | ತುಮಕೂರು ಜಿಲ್ಲೆಯೂ | ಸದರಿ ಕೈಗಾರಿಕೆಗಳು ರಾಜ್ಯದ ಬೆಂಗಳೂರು .(ನಗರ),-: ಬೆಂಗಳೂರು: 
: ಸೇರಿದಂತೆ ಯಾವ ಯಾವ GI). ತುಮಕೂರು. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, | 
ಜಿಲ್ಲೆಗಳಲ್ಲಿ ಸದರಿ | ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಚಿತ್ರದುರ್ಗ, ದಾವಣಗೆರೆ, 
ಕೈಗಾರಿಕೆಗಳು ಸ್ಥಾಪಿಸಲ್ಪಟ್ಟಿವೆ; ವಿಜಯನಗರ. ಬಿಜಾಪುರ, ದಾರವಾಡ, ಬಳ್ಳಾರಿ, ' ಕೊಪ್ಪಳ, ಬೆಳಗಾವಿ," 
ಯಾದಗಿರಿ, ಉತ್ತರಕನ್ನಡ ದಕ್ಷಿಣ ಕನ್ನಡ, . ಶಿವಮೊಗ್ಗ ಉಡುಪಿ;.| 
ಬಾಗಲಕೋಟೆ, ರಾಯಚೂರು, ಕಲ್ಬುರ್ಗಿ ಮತು" ಬೀದರ್‌ ಜಿಲೆಗಳಲ್ಲಿ' 
i ವ ಜಗಳ 


ಸ್ಲಾಪಿಸಲಾಗುತಿವೆ. | 
ಧಿ pr) 


ಅಭಿವೃದ್ಧಿಯಲ್ಲಿ ಹಿಂದುಳಿದ 


ಈ ನೀತಿಯಲ್ಲಿ ಹಿಂದುಳಿದಿರುವ ಕೈಗಾರಿಕಾ ಅಭಿವ ೈದ್ಧಿಯನುಸಾರ ಬಂಡವಾಳ 


ಜಿಲ್ಲೆಗಳು ಎಂಡು ಡಿಕೆಗಳಿಗೆ ರಿಯಾಯಿತಿ. pe ರಾಜ್ಯದ” ಜಿಲ್ಲೆ (ತಾಲ್ಲೂಕುಗಳನ್ನು 

ಗುರುತಿಸಲ್ಪಟ್ಟ ಜಿಲ್ಲೆಗಳಲ್ಲಿ | ಮೂರು ಜೋನ್‌ಗಳನ್ನಾಗಿ ವಿಂಗಡಿಸಲಾಗಿದೆ. ಜೋನ್‌-! ಹಗೂ 2 ರಡಿ 

ಕೈಗಾರಿಕೆಗಳನ್ನು ನೋಂದಣಿ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಹಿಂದುಳಿದ ಜಿಲ್ಲೆ/ತಾಲ್ಲೂಕುಗಳು ಸೇರಿರುತ್ತವೆ. 

ಮಾಡಿಕೊಳ್ಳುವಲ್ಲಿ ಸರ್ಕಾರದ | ಬೆಂಗಳೂರು ನಗರ” ಹಾಗೂ ಗ್ರಾಮಾಂತರ ಜಿಲ್ಲೆಗಳನ್ನು ಜೋನ್‌-3 ರಲ್ಲಿ 

ಹೆಚ್ಚಿನ ಪ್ರೋತ್ಸಾಹದಾಯಕ | ವರ್ಗೀಕರಿಸಲಾಗಿದೆ. \ 

ಕ್ರಮಗಳೇನು? ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಹಿಂದುಳಿದ ಜಥ/ತಾಲ್ಲೂಕುಗಳಲಿ ಬಂಡವಾಳ 
ಆಕರ್ಷಿಸಲು ಹೆಚ್ಚಿನ ರಿಯಾಯಿತಿಗಳನ್ನು - ಒದಗಿಸು ಇದರಿಂದ 
ರಾಜ್ಯದಲ್ಲಿ ಸಮತೋಲಿತ ಕೈಗಾರಿಕಾಭಿವೃದ್ಧಿ ದ್ರಿಯನ್ನು ದ 
ಉದ್ದೇ ಶಿಸಲಾಗಿದೆ. 

ಸಿಐ 40 ಎಸ್‌ಪಿಐ 2021 / 


$ 
(ಜಗದೀಶ್‌ ಶೆಟ್ಟರ್‌) 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಜೆವರು 


